ಅಧ್ಯಾಯ — 5 


ಆಧುನಿಕ ಸಮರ್ಥಕರು 


ಅತಿ ಹಿಂದಿನ ಪ್ರಾಚೀನ ಕಾಲದಿಂದ ಹಿಡಿದು ಆಧುನಿಕ ಕಾಲದವರೆಗೂ ಭಾರತೀಯ ಸಮಾಜದಲ್ಲಿ ಶಿಕ್ಷಣವು "ಪ್ರಧಾನ 
ಪಾತ್ರವಿದ್ದರೂ ಈ ವಿಷಯದ ಬಗೆಗಿನ ಪಾಂಡಿತ್ಯಪೂರ್ಣ ಸಾಹಿತ್ಯ ಅಷ್ಟೇನೂ ಮನಮುಟ್ಟುವಂತಿಲ್ಲ. ಪಾಶ್ಚಿಮಾತ್ಯ 
ಲೇಖಕರು ಆಧುನಿಕ ಮತ್ತು ಸಮಕಾಲೀನ ಶಿಕ್ಷಣ ಮತ್ತು ಶೈಕ್ಷಣಿಕ ಸುಧಾರಣೆಗಳ ವಿವಿಧ ಅಂಶಗಳ ಬಗ್ಗೆ 
ಬರೆದಿದ್ದಾರೆ. (ಉದಾಹರಣೆಗೆ, Thomas B. Macaulay (ಥಾಮಸ್‌ ಬಿ. ಮೆಕೋಲೆ) ಯವರ ಪಾತ್ರ). 
ಭಾರತೀಯ ಶಿಕ್ಷಣದ ಹಿಂದಿನ ಹಂತಗಳನ್ನು ಬಹುತೇಕ ಭಾರತೀಯ ವಿದ್ವಾಂಸರೇ ಅಧ್ಯಯನ ಮಾಡಿದ್ದಾರೆ. 
ಅವರಲ್ಲಿ ಕೆಲವರು ಆಳವಾದ ಜ್ಞಾನವನ್ನು ಹೊಂದಿದ್ದ ವಿದ್ವಾಂಸರಾಗಿದ್ದರು. ಅವರು ಸಂಗಹಿಸಿದ್ದ ಮಾಹಿತಿಗಳು 
ಹಾಗೂ ವಿಷಯಗಳು ಉಪಯುಕ್ತತೆಯನ್ನು ಹೊಂದಿದ್ದರೂ ಅವರ ಅಧ್ಯಯನವು ಆಶ್ಚರ್ಯಕರವಾಗಿ ಅಷ್ಟೇನೂ 
ತೃಪ್ತಿಕರವಾಗಿಲ್ಲ. ಈ ಸ್ಥಿತಿಗೆ ಹಲವಾರು ಕಾರಣಗಳಿವೆ. ಇದರ ಒಂದು ಕಾರಣವೆಂದರೆ ಈ ಲೇಖಕರಿಗಿದ್ದ ಬೇರೂರಿದ 
ಪೂರ್ವಗಹಗಳು. ಇವರಲ್ಲಿ ಬಹುತೇಕರು ಮೇಲ್ಲಾತಿಗಳಿಗೆ ಸೇರಿದವರಾಗಿದ್ದು ಅವರುಗಳು ಬ್ರಾಹ್ನಣರ ಪರವಾಗಿದ್ದರು. 


ಇದರಿಂದಾಗಿ ಆಲ್ಲೇಕರ್‌ (ಸ॥ೀkಷ),' “ಸಾಮಾನ್ಯವಾಗಿ ಅವರು ಉಳಿದೆಲ್ಲ ಜಾತಿಗಳ ಸದಸ್ಯರಿಗಿಂತ 
ಬುದ್ದಿಶಾಲಿಗಳಾದುದರಿಂದ. . .” ಎಂದು ಬ್ರಾಹ್ಮಣರ ಪಾತ್ರದ ಬಗ್ಗೆ ಹೇಳುತ್ತಾ, ಶೂದರು ತಮ್ಮ ವಿಭಿನ್ನ 
ಉಚ್ಛಾರಣೆಯ ಅಭ್ಯಾಸದಿಂದಾಗಿ ಪವಿತ್ರ ಗಂಥಗಳಲ್ಲಿ ತಪ್ಪುಗಳನ್ನು ಸೇರಿಸಿಬಿಡಬಹುದೆಂಬ ಭಯದಿಂದ 
ವೇದಾಧ್ಯಯನದಿಂದ ಅವರನ್ನು ಹೊರಗಿಟ್ಟಿದ್ದನ್ನು; “ಮಲಬಾರ್‌ ಗುಡ್ಡದ (ಪಶ್ಚಿಮ ಘಟ್ಟದಲ್ಲಿ) ಮೇಲೆ ಬೆಳೆದು ನಿಂತ 
ಬಿದಿರು ಮರಗಳು ಬಿದಿರೇ ಆಗಿರಲು ಸಾಧ್ಯವೇ ಹೊರತು ಶ್ರೀಗಂಧದ ಮರಗಳಾಗುವುದಿಲ್ಲ”? ಎನ್ನುವ ಹಾಗೆ 
ಒಳ್ಳೆಯ ರೀತಿಯ ಪೋಷಣೆ ಸಹ ಮೂಲ ಸ್ವಭಾವವನ್ನು ಬದಲಾಯಿಸುವುದಿಲ್ಲ ಎಂಬಂಥ ನಂಬಿಕೆಗಳನ್ನು 
ಹೊಂದಿದ್ದ ಬ್ರಾಹ್ಮಣರ ತಾರತಮ್ಮಪೂರಿತ ಆಚರಣೆಗಳನ್ನು ಸಮರ್ಥಿಸಿದ್ದರು. ನಂತರದಲ್ಲಿ ಅವರು ಶೂದರನ್ನು 
ಆರ್ಯರ ಪವಿತ್ರ ಆಚರಣೆಗಳ ಪ್ರಬಲ ಕರ್ಮಗಳಿಂದ ಹೊರಗಿಟ್ಟು ಅವರನ್ನು ಅಧೀನರನ್ನಾಗಿ ಇಡುವುದೇ ಇದರ 
ಪ್ರಮುಖ ಉದ್ದೇಶವಾಗಿತ್ತು ಎಂದು ಹೆಚ್ಚು ಪ್ರಾಮಾಣಿಕ ವಿವರಣೆಗಳನ್ನು ಸೇರಿಸಿದರು. ವೇದ ಪಠ್ಯಗಳ ಲೇಖಕರಿಗೆ 
ಒಳ್ಳಯ ಶಿಕ್ಷಣದ ಶಕ್ತಿಯಲ್ಲಿ ಹಾಗೂ ಮನುಷ್ಠನು ತಾನಿರುವ ಸ್ಥಾನದಿಂದ ಮೇಲೇಳುವ ಸಾಮರ್ಥ್ಯದಲ್ಲಿ ಗಾಢವಾದ 
ಭರವಸೆ ಇತ್ತೆಂಬುದನ್ನು ಆಲ್ಪೇಕರ್‌ ಅರಿತಿದ್ದರು. ಅವರು ನಂತರದಲ್ಲಿ ಕಂಡುಬಂದ ಬೆಳವಣಿಗೆಗಳಲ್ಲಿನ 
ಬಳುವಳಿಯಾಗಿ ಪಡೆದಂತಹ ವೈಶಿಷ್ಟೈತೆಗಳಿಗೆ, ಕರ್ಮ ಹಾಗೂ ಪುನರ್ಜನಕ್ಕೆ ನೀಡಿದ ಪ್ರಧಾನ ಪಾತ್ರಕ್ಕೆ ಮತ್ತು 
ಜಾತಿ ವ್ಯವಸ್ಥೆಯ ನಿಷ್ಟುರತೆಗೆ ನೀಡಿದ ಪ್ರಾಶಸ್ತ್ಯವನ್ನು “ಹೋಷಣೆ”ಯಿಂದ “ಮೂಲ ಸ್ಪಭಾವ” ಕ್ಕೆ ಬದಲಾಯಿಸಲು 
ಕಾರಣವಾದ ಜೀವನ ವಿದ್ಯಮಾನದ ಅತ್ಯಂತ ಜಾಗರೂಕ ಸಂಶೋಧನೆಗೆ ಆರೋಪಿಸಿದರು. 


ವಸಾಹತುಶಾಹಿ ಆಳ್ಗಿಕೆಯ ಒತ್ತಡಗಳು ಮತ್ತು ಸ್ಥಾತಂತ್ರಕ್ಟಾಗಿ ನಡೆದ ಹೋರಾಟವು, ವೈಭವಿಕರಿಸಿದ ಗತಕಾಲ ಮತ್ತು 
ಕಾವ್ಯಮಯ ಅತಿಶಯೋಕ್ತಿಗಳ ತೋರಿಕೆಯ ಉತ್ಪೇಕ್ಷಿತ ಹೇಳಿಕೆಗಳಿಗೆ ಕಾರಣವಾಗಿರುವುದನ್ನು ವಿವರಿಸುತ್ತದೆ. 
ಆಲ್ಪೇಕರ್‌ (ಸA॥tೀkar) ಮತ್ತು ಮುಖರ್ಜಿ (Mookerj)' ಯು, ಛಾಂದೋಗ್ಯ ಉಪನಿಷತ್ತಿನ ೪ 11,5 ನಲ್ಲಿ “ನನ್ನ 
ರಾಜ್ಯದಲ್ಲಿ ಕಳ್ಳನಿಲ್ಲ, ಪವಿತ್ರಾಗ್ನಿಯನ್ನು ಹೊಂದಿರದವನೊಬ್ಬನೂ ಕಂಡು ಬರುವುದಿಲ್ಲ ಮತ್ತು ಯಾವೊಬ್ಬ 
ಅಜ್ಞಾನಿಯೂ ಇಲ್ಲಿಲ್ಲ" ಎಂದು ಒಬ್ಬ ರಾಜನ ಹೆಗ್ಗಳಿಕೆಯ ಹೇಳಿಕೆಯನ್ನು ನೋಡಿ ಅವನ ರಾಜ್ಯದಲ್ಲಿ ಸಂಪೂರ್ಣ 
ಸಾಕ್ಷರತೆ ಮತ್ತು ಕಡ್ಡಾಯ ಸಾರ್ವತಿಕ ಶಿಕ್ಷಣವಿತ್ತೆಂಬ ತೀರ್ಮಾನಕ್ಕೆ ಬರುತ್ತಾರೆ. ಆದರೆ ಈ ಉಪನಿಷತ್ತನ್ನು ರಚಿಸಿದ 
ಸಂದರ್ಭದಲ್ಲಿ ಬಹುಶಃ ಬರವಣಿಗೆ ತಿಳಿದಿಲ್ಲದಿರಬಹುದಾದ ಸಾಧ್ಯತೆಯಿದೆ. ಆದ್ದರಿಂದ, ರಾಜನ ಹೆಗ್ಗಳಿಕೆಯ 
ಮಾತುಗಳು ಅಲ್ಲಿ ಸಾಕ್ಷರತೆಯಿತ್ತೆಂಬುದರ ಸತ್ಯವನ್ನು ಅಷ್ಟೇನೂ ಸಾಬೀತುಪಡಿಸುವುದಿಲ್ಲ. 


ಕೆಳವರ್ಗದವರನ್ನು ನಿಶ್ಚಿತವಾಗಿ ವಿದ್ಧತಪೂರ್ಣ ಶಿಕ್ಷಣ ಸೌಲಭ್ಯದಿಂದ ಹೊರಗಿಡಲಾಗಿತ್ತು. ಅವರಿಗೆ ಅವರ ಜಾತಿಗೆ 


ಸಂಬಂಧಪಟ್ಟ ಕಸುಬಿನಲ್ಲಿ ಮಾತ್ರ ತರಬೇತಿ ನೀಡಲಾಗುತ್ತಿತ್ತು. ಕೆಲವೊಮ್ಮೆ ಕೆಲವು ಆಧುನಿಕ ಲೇಖಕರು 
ಕೆಳವರ್ಗದವರ ಮೇಲೆ ಮೆಹರ್ಬಾನಿಯನ್ನು ತೋರಿಸುತ್ತಾರೆ. ಶೂದರು ಕೆಲವೊಂದು ಧಾರ್ಮಿಕ ಆಚರಣೆಗಳಲ್ಲಿ 
(ಅಂದರೆ ಪೋಷಕ ಚಂದಾದಾರರಾಗಿ) ಭಾಗವಹಿಸಿರಬಹುದು, ಮತ್ತು ಧಾರ್ಮಿಕ ಆಚರಣೆಗಳನ್ನು 
ಬುದ್ದಿವಂತಿಕೆಯಿಂದ ನೆರವೇರಿಸಬೇಕಾದ ಕಾರಣದಿಂದ "ಅವರು ಅದಕ್ಕೆ ಬೇಕಾದ ಬೌದ್ದಿಕ ಜ್ಞಾನವನ್ನು 
ಪಡೆಯಬಹುದಾಗಿತ್ತು” ಎಂದು ಮುಖರ್ಜಿಯು* ಮಿಮಾಂಸ ಸೂತ್ರ 1 |, 1-7 ದಿಂದ ತೀರ್ಮಾನಿಸುತ್ತಾರೆ. 
ಅಂದರೆ ಅದನ್ನು ಬುದ್ದಿವಂತಿಕೆಯಿಂದ ನೆರವೇರಿಸುವುದು ಬ್ರಾಹ್ಮಣ ಪುರೋಹಿತರ ಪಾತ್ರವಾಗಿತ್ತೆಂದು ಮತ್ತು ಅಲ್ಲಿ 
ಶೂದರಿಗೆ ಧಾರ್ಮಿಕ ಆಚರಣೆಗಳಲ್ಲಿ ತರಬೇತಿ ಇರಲಿಲ್ಲವೆನ್ನುವುದನ್ನು ಅದು ಸೂಚಿಸುತ್ತದೆ. “ನಮ್ಮ ಕುಟುಂಬದಲ್ಲಿ 
ಯಾರೊಬ್ಬರೂ ಅಧ್ಯಯನ ಮಾಡುವುದರಲ್ಲಿ ವಿಫಲರಾಗುವುದಿಲ್ಲ. ಮತ್ತು ಕೇವಲ ಅವನೊಬ್ಬ ಬ್ರಾಹ್ಮಣನ 
ಸಂಬಂಧಿಯಂತೆ ಬದುಕಿರುವುದಿಲ್ಲ”! ಎಂದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಉದ್ದಾಲಕ ಆರುಣಿಯು ಹೇಳಿದ 
ಮಾತುಗಳು ಉಪನಿಷತ್ತುಗಳ! ಕಾಲಘಟ್ಟದಲ್ಲಿ ಅನೇಕ ಬ್ರಾಹ್ಮಣರು ಸಹ ಅಧ್ಯಯನ ಮಾಡುತ್ತಿರಲಿಲ್ಲ ಎನ್ನುವುದನ್ನು 
ಸ್ಪಷ್ಟಪಡಿಸುತ್ತದೆ. ಮೌಕಿಕ ಸಂವಹನಗಳ ಆಧಾರದ ಮೇಲೆ ಯಷಿಗಳು, ಆರ್ಯನ್ನರು ಮತ್ತು ಬರ್ಬರರು (ಮ್ರೇಚ್ಞಾ 
“ವಿದೇಶಿಯರು”) ಕೂಡ ಸಮಾನವಾಗಿ ಜ್ಞಾನದ ಅರ್ಹ ಮೂಲಗಳೆಂದು ತಿಳಿಸುವ ವಾತ್ಸಾ $ಯನನ ನ್ಯಾಯ ಸೂತ್ರದ 
ಬಗೆಗಿನ ಭಾಸ್ಕಾದ ಆಪ್ಲೋಪದೇಶ 1 1.7 ಶಬ್ಧವಾದ “ಒಬ್ಬ ಸಮರ್ಥ ವ್ಯಕ್ತಿಯಿಂದ ಬರುವ ಮೌಕಿಕ ಆದೇಶವು 
ಆದೇಶವೇ” ನ್ನುವುದನ್ನು ಮುಖರ್ಜಿಯವರು ಆಧರವನ್ನಾಗಿ ಬಳಸುತ್ತಾರೆ. ಇಲ್ಲಿ ವಾತ್ಸ್ಯಾಯನನು ವ್ಯವಹಾರದ 
ಅಂದರೆ ಸ ಆಗು ಹೋಗು”ಗಳ ಬಗ್ಗೆ ಉಲ್ಲೇಖಿಸಿರುವನೇ ಹೊರತು ಧಾರ್ಮಿಕ ಆದೇಶಗಳನ್ನಲ್ಲ 
ಮುಂದಿನ ಪಟ್ಟಣಕ್ಕೆ ದಾರಿ ತೋರಿಸಿದ ಪಕ್ಷದಲ್ಲಿ ಅಥವಾ ಹೊರಗಿನ ಹವಾಮಾನದ ಬಗ್ಗೆ ಮಾತನಾಡಿದಲ್ಲಿ ಓರ್ವ 
ವಿದೇಶಿಯನ ಹೇಳಿಕೆಯನ್ನು ಸಹ ಪರಿಗಣಿಸಬಹುದು ಎಂದವನು ಹೇಳುತ್ತಿರುವುದಾಗಿ ಕಂಡುಬರುವುದರಿಂದ, ಈ 
ಮೇಲಿನ ಹೇಳಿಕೆಯು “ತತ್ವಶಾಸ್ತಜ್ಞರ (ದಾರ್ಶನಿಕರ) ವಿಶಾಲ ಉದಾರತೆ ಮತ್ತು ಸಹನೆಯನ್ನು ತೋರಿಸುವುದಿಲ್ಲ, 
ಏಕೆಂದರೆ ಅವರು ಬರಡಾದ ಮತ್ತು ನಿರ್ವಿಕಾರವಾದ ತಾರ್ಕಿಕತೆಯ ಆಧಾರದ ಮೇಲೆ ವೇದದಿಂದ ಹೊರತಾದ 
ವಿಷಯಗಳಿಗೆ ವೇದ ದರ್ಶನಗಳಿಗೆ ನೀಡುವ ಸಮನಾದ ಮನ್ನಣೆಯನ್ನು ನೀಡಲು ಸಾಧ್ಯವಾಗಲಿಲ್ಲ”. 


ಪ್ರಾಚೀನ ಭಾರತೀಯ ಸಂಸ್ಥೆಗಳು ದೊಡ್ಡ ಆಧುನಿಕ ವಿಶ್ವವಿದ್ಯಾ ಲಯಗಳಂತೆ ಢಂಬಾಚಾರದ ಆಚರಣೆಗಳನ್ನು 
ಮಾಡುತ್ತವೆಂಬ ಸುಳ್ಳು ಆರೋಪವನ್ನು ಹೊರಿಸಲಾಗಿತ್ತು: ವೇದದ ಉಪಾಧ್ಯಾಯರೊಬ್ಬರು ಅಧ್ಯಯನದ ಅಂತ್ಯದ 
ಸಮಯದಲ್ಲಿ ಒಂದಿಬ್ಬರು ವಿದ್ಯಾರ್ಥಿಗಳನ್ನು ಕಳುಹಿಸಿ ಕೊಡುವಾಗ ಹೇಳಿದ ಮಾತುಗಳನ್ನು, ವಿಶ್ವವಿದ್ಯಾಲಯದ 
“ಕುಲಪತಿಗಳ ಭಾಷಣ” ವೆಂದು ಹೇಳಿದರೆ ಅದು ದಿಕ್ಕು ತಪ್ಪಿಸುತ್ತದೆ”. ಆಲ್ಪೇಕರ್‌ರವರು “ಶೈಕ್ಷಣಿಕ ಪ್ರಯತ್ನ ಮತ್ತು 
ಚಟುವಟಿಕೆಗಳಿಗೆ ಮುಖ್ಯ ಪ್ರೇರಣೆಯಾಗಿದ್ದದ್ದು ರಾಷ್ಟೀಯ “ಪರಂಪರೆಯನ್ನು ಕಾಪಾಡುವ 'ಔಕಾಂಕ್ಷೆಯೆ ಹೊರತು 
ಪದವಿಯ ವ್ಯಾಮೋಹವಲ್ಲ”' ಎಂದು "ಹೇಳುತ್ತಾರೆ. ಆದರೆ ಪ್ರಾಚೀನ ಭಾರತದಲ್ಲಿ ರಾಷ್ಟ್ರದ "ಪರಿಕಲ್ಪನೆಯೇ 
ಆಸ್ತಿತ್ನದಲ್ಲಿರಲಿಲ್ಲವಾದುದರಿಂದ ರಾಷ್ಟದ ಪರಂಪರೆಯನ್ನು ಕಾಪಾಡಲು ಒಟ್ಟುಗೂಡುವ ಪ್ಷೆಯೇ ಬರುವುದಿಲ್ಲ. 
ವೈದಿಕ ಅಧ್ಯಯನದ ಯಶಸ್ವಿ ಮುಕ್ತಾಯ ಓರ್ವನ ಘನತೆಯನ್ನು ಹೆಚ್ಚುಸುತ್ತಿತ್ತು ಹಾಗೂ ಸ್ಪಾತಕ ಪದವಿ ಪಡೆದ 
ಅವನಿಗೆ ಹೂಮಾಲೆಯನ್ನು ಧಾ ಅತ್ಯಂತ ಗೌರವದಿಂದ ಮನೆಗೆ ತರೆದುಕೊಳ್ಳಾಗುತ್ತಿತ್ತು 


ಈ ಆಧುನಿಕ ಸಮರ್ಥಕರು ಪ್ರಾಚೀನ ಶೈಕ್ಷಣಿಕ ಆಚರಣೆಗಳು ಸಮಂಜಸವಾಗಿತ್ತು ಎನ್ನುವುದನ್ನು ಆಧುನಿಕ 
ನಗರವಾಸಿ ಓದುಗರಿಗೆ ತೋರಿಸುವ ಪ್ರಯತ್ನನನ್ನು ಮಾಡುತ್ತಾರೆ. ಪಠ್ಯಗಳನ್ನು ಬಾಯಿಪಾಠ ಮಾಡುವ ಅಭ್ಯಾಸ 
ಹೆಚ್ಚಾದ ಕಾರಣ ಅದೇ ಪಠ್ಯ ಪುಸ್ತಕಗಳ ವ್ಯಾಖ್ಸಾಸ ಎಷ್ಟು ನೆನೆಗುದಿಗೆ" ಬಿದ್ದಿತೆಂದರೆ ಈ ವೇದ ವಿದ್ವಾಂಸರುಗಳು 
ಪಠ್ಯಪುಸ್ತಕಗಳನ್ನು ವಾಚಿಸುವರೆ ವಿನಃ, ಅವುಗಳನ್ನು ಅವರಿಂದ ವಿವರಿಸಲಾಗುತ್ತಿರಲಿಲ್ಲ, ಅಥವಾ ಅದರ ಅರ್ಥವನ್ನು 
ಗಹಿಸಿಕೊಳ್ಳಲಾಗುತ್ತಿರಲಿಲ್ಲ ಈ ಬೆಳವಣಿಗೆಯನ್ನು ಪ್ರಜ್ಞಾಪೂರ್ವಕ ತೀರ್ಮಾನವೆಂಬಂತೆ ಮಾರ್ಪಡಿಸಲಾಯಿತು( 
ಆದರೆ ಯಾರಿಂದ ಎನ್ನುವುದು ಪ್ರಶ್ನೆಯಾಗಿಯೇ ಉಳಿದಿದೆ): “ವೇದ ಸಾಹಿತ್ಯದ ಬೆಳವಣಿಗೆಯಿಂದಾಗಿ ಹಾಗೂ 
ಅದೆಲ್ಲವನ್ನು ಸಂಪೂರ್ಣವಾಗಿ ಮತ್ತು ಕಡ್ಡಾಯವಾಗಿ ಸ್ಥರಣೆಯಲ್ಲಿಟ್ಟುಕೊಳ್ಳುವ ಅವಶ್ಯಕತೆಯುಂಟಾದ ಕಾರಣ, 
ಒಲ್ಲದ ಮನಸ್ಸಿನಿಂದ ಬ್ರಾಹ್ಮಣರ ಒಂದು ಗುಂಪಿಗೆ ವೇದ ಪಠ್ಯಗಳನ್ನು ಕಂಠಪಾಠ ಮಾಡುವುದನ್ನು ಮತ್ತು 
ಇನ್ನೊಂದು ಗುಂಪಿಗೆ ಅದರ ವಿವರಣೆಯನ್ನು ನೀಡುವ ಜವಾಬ್ದಾರಿಯನ್ನು ವಹಿಸಲಾಯಿತು.” ಆದರೆ ಈ 
ಪ್ರಜ್ಞಾಪೂರ್ವಕ ಕ್ರಿಯೆಗೆ ಯಾವುದೇ ಪುರಾವೆಗಳಿಲ್ಲ. ಸಿ.ಕುನ್ಯನ್‌ಾಜ(C.Kunhan Raja)® ರವರಿಗೆ 
ಹದಿಹುಡುಗರನ್ನು ಮನೆಯಿಂದ ದೂರದಲ್ಲಿ ಅವರ ಗುರುಗಳ ಬಳಿ ವಾಸ ಮಾಡಲು ಕಳುಹಿಸುವ ಪದ್ಧತಿ 
ಅಹಿತವಾಗಿದ್ದ ಕಾರಣ, ಅವರು ಸ್ಪಷ್ಟ ಸಾಕ್ಷಿಯ ವಿರುದ್ಧವಾಗಿ, ಬಹುತೇಕ ವಿದ್ಯಾರ್ಥಿಗಳನ್ನು ಬಹುಶಃ ಸಂಜೆಯ 


ವೇಳೆಗೆ ಮನೆಗೆ ಹೋಗಲು ಬಿಡುತ್ತಿದ್ದರೆಂದು, ವಾದಿಸುತ್ತಾರೆ. 


ವಿಶ್ವದಾದ್ಯಂತ ಅನೇಕ ಸಂಸ್ಥ ತಿಗಳ ಯಥೇಚ್ಛವಾದ ಜನಾಂಗಶಾಸ್ತ್ರೀಯ ಪುರಾವೆಗಳು ಹೇಳುವುದೇನೆಂದರೆ, 
ವಯಸ್ಕರ ಪ ಪಂಚದ ಧೋರಣೆಗಳ ಬಗ್ಗೆ ಉಪದೇಶಗಳು ಮತ್ತು ಆ ಮಿಡಕಟ್ಟು ಜನಾಂಗವು ನಂಬಿದ ವಿಶ್ವದೃಷ್ಟಿಯ 
ದೀಕ್ಷೆಯನ್ನು ಉದ್ದೇಶಪೂರ್ವಕವಾಗಿ ಒಬ್ಬ ಬಾಲಕನಿಗೆ ಮಾನನಿಕ ಆಘಾತಗಳನ್ನು ಉಂಟುಮಾಡುವ ಅನುದನಗಳ 
ಮೂಲಕ ನೀಡಲಾಗುತಿತ್ತು ಮಿತಭಾಷಿ ಹಾಗೂ ಶಸ್ತ್ರ; ಸಜ್ಜಿತರಾದ ಆಗಂತುಕ ಅವರತ ಅವನನ್ನು ಬಲವಂತದಿಂದ 
ಕರೆದುಕೊಂಡು ಹೋಗಿ ಕಾಡಿನ ಒಂದು ಗುಪ್ತ 'ಸ್ನಳದಲ್ಲಿರಿಸ ಅನೇಕ ಕಠೋರ ಪರೀಕ್ಷೆಗಳಿಗೊಳಪಡಿಸಿ ಅವನಿಗೆ 
ಅವನ ಜನರ ಧಾರ್ಮಿಕ ಆಚರಣೆ ಹಾಗೂ ರಹಸ್ಯಗಳೆನ್ನು 'ಪರಿಚಯ ಮಾಡಿಸುತ್ತಿದ್ದರು.! 


ಆದರೆ ಆಧುನಿಕ ವಿದ್ಧಶಿನಲ್ಲಿ ಪ್ರಾಚೀನ ಸಂಪ್ರದಾಯಗಳಿಗೆ ಪ್ರತಿರೂಪವಾದ ಆಧುನಿಕ ಮತ್ತು ಬಹುತೇಕ ಪಾಶ್ಚಾತ್ಯ 
ಸಂಪ್ರದಾಯಗಳನ್ನು ಮುರಿದುಹಾಕುವ ಯತ್ನವನ್ನು ಮಾಡುವುದರ ಜೊತೆಗೆ ಪ್ರಾಚೀನ ಸಂಪ್ರದಾಯಗಳನ್ನು 
ಕೊಂಡಾಡುವ ವಿರುದ್ಧ ಪವೃತ್ತಿಯು ಸಹ ಕಂಡುಬರುತ್ತದೆ. ಅತ್ಯಂತ ಪ್ರಾಚೀನ ಸಾಹಿತ್ಯ ಕೃತಿಗಳನ್ನು 
ಅನುಕರಣೀಯವಾದ ನಿಷ್ಟೆಯಿಂದ ಕಾಪಾಡಿಕೊಂಡು ಬಂದ ಭಾರತೀಯರಿಗೆ ಅವರ ಮೌಖಿಕ ಸಂಪ್ರದಾಯಗಳ ಬಗ್ಗೆ 
ಹೆಮ್ಮೆಪಡಲು ಬಹಳಷ್ಟು ಕಾರಣಗಳಿವೆ; ಆದರೆ ಭಾರತೀಯ ಸಾಂಪ್ರದಾಯಿಕ ಸಂಸ್ಕೃತಿಯಲ್ಲಿ ಪುಸ್ತಕಗಳು ಸಹ 
ಒಂದು ಮುಖ್ಯ ಪಾತ್ರವನ್ನು ಪಡೆದು ಅವುಗಳು ಮಾನವ ಸ್ಮರಣಾ ಶಕ್ತಿ ಸಾಮರ್ಥ್ಯವನ್ನು ಮೀರಿದ ವ್ಯಾಪಕವಾದ 
ಅಧ್ಯಯನಗಳ, ವಿಶಿಷ್ಟವಾಗಿ ಅತಿ ವಿರಳವಾಗಿ ಅಧ್ಯಯನ ಮಾಡಲ್ಲಡುವ ಗಂಥಗಳನ್ನು ಕಾಪಾಡುವುದರಲ್ಲಿ ತಮ್ಮ 
ಮೌಲ್ಕವನ್ನು ಸಾಭೀತುಪಡಿಸಿವೆ. ಆದರೂ ಅಲ್ಲಲ್ಲಿ ಎಸ್‌.ಸಿ.ಸರ್ಕಾರ್‌ (58.€C.Sarkar) ರಂತಹವರ ಧ್ಧನಿಗಳು 
ಕೇಳಿಬರುತ್ತವೆ. ಸರ್ಕಾರ್‌ರವರು ಒಂದೆಡೆ ರವೀಂದ್ರನಾಥ ಠಾಕೂರರ ಭಾವಾನುವಾದ ಮಾಡುತ್ತಾ “ಪಾಶ್ನಾತ್ಯ 
ದೇಶಗಳಂತೆ ಭಾವನೆ, ಧ್ವನಿ ಮತ್ತು ಚಲನೆಯಿಂದ ಜೀವಂತವಾಗಿಸುವ ಮಾತಿನ ಶಬ್ದಗಳಿಗೆ ಆದ್ಯತೆ ನೀಡುವುದರ 
ಬದಲು ಕೇವಲ ಕಲಿಯುವ ಸಾಧನ ಸಲಕರಣೆಗಳಂತೆ ಉಪಯೋಗಿಸಬೇಕಾದ ಪುಸ್ತಕಗಳ ಮೇಲಿನ ಅತೀ 
ಅವಲಂಬನೆಯು "ಪ್ರಪಂಚದ ಬಗ್ಗೆ ಜುಗುಪ್ಪೆ'ಯ ಭಾವನೆಯನ್ನು ಹುಬ್ಬಸಿದೆ”! ಎಂದು ಹೇಳಿದರೆ, ಇನ್ನೊಂದೆಡೆ 
ಅವರು ದಕ್ಷಿಣ ಆಫ್ರಿಕಾದಲ್ಲಿ ಪುಸ್ತಕಗಳಿಗಿಂತ ಹೆಚ್ಚಾಗಿ ಕರಕುಶಲತೆಗಳಿಗೆ ಹೆಚ್ಚು ಒತ್ತು ನೀಡಿದ ಶಾಲೆಗಳನ್ನು ಸ್ಥಾಪಿಸಿದ 
ಗಾಂಧೀಜಿಯವರನ್ನು ಹೊಗಳುತ್ತಾರೆ. ನಿಜವಾಗಿಯೂ, ಗಾಂಧೀಜಿಯವರು ಪುಸ್ತಕ ಕಲಿಕೆಗಿಂತ ಕರಕುಶಲತೆಗಳನ್ನು 
ಹೇಳಿಕೊಡುವುದು ಬಡ ಜನರಿಗೆ ಒಂದು ಜೀವನೋಪಾಯವನ್ನು ಕಂಡುಕೊಳ್ಳಲು ಅನುವು ಮಾಡಿಕೊಡುವುದಷ್ಪೆ 
ಅಲ್ಲದೇ, ಅದು ವ್ಯಕ್ತಿತ್ವವನ್ನು ಬೆಳೆಸುವುದೆಂದು ಪರಿಗಣಿಸಿದ್ದರು. 


ಆರ್‌.ಕೆ. ಮುಖರ್ಜಿಯವರು ಸ್ಟೇಚ್ಛಾನುಸಾರವಾಗಿ, ಯೋಗ ಸೂತ್ರದ 12ರಲ್ಲಿನ ಯೋಗ-ನಿಗಹದ “ಯೋಗತ್ತಿತ:- 
ವ್ಯತಿ- ನಿರೋಧ: (ಯೋಗವು “ಚಿತ್ತಚಾಂಚಲ್ಕವನ್ನು ನಿರ್ಬಂಧಿಸುತ್ತದೆ)” ಎನ್ನುವ ವಿವರಣೆಯನ್ನು ಅದನ್ನು ಶಿಕ್ಷಣಕ್ಕೆ 
ಅನ್ನಿಸುತ್ತಾ “ಶಿಕ್ಷಣದ ಗುರಿಯು ಚಿತ್ತ-ವೃತಿ- ನಿರೋಧ, ಅಂದರೆ ಜಗತ್ತಿನ ಇನ್ನಿತರ “ವಷಯ ಅಥವಾ 
ವಸ್ತುಗಳೊಂದಿಗೆ ಸಂಬಂಧಿಸುವಂತಹ ಮನಸಿನ ಚಟುವಟಿಕೆಗಳನ್ನು ತಡೆಯುತ್ತದೆ.” ಎಂದು ಹೇಳಿದರು. Local 
Government in Ancient India (ಪ್ರಾಚೀನ ಭಾರತದಲ್ಲಿನ ಸ್ಥಳೀಯ ಸರ್ಕಾರ)ದಿಂದ ಹಿಡಿದು. The Gupta 
Empire (ಗುಪ್ತ ಸಾಮ್ರಾಜ್ಯ ಮತ್ತು Early India Art (sದಿಕಾಲದ ಭಾರತ ಕಲೆ) ಅಂತಹ ಪುಸ್ತಕಗಳನ್ನೂ 
ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಹದಿನಾರು ಪುಸ್ತಕಗಳನ್ನು ಬರೆದಿರುವೆನೆಂದು ಹೆಮ್ಮೆಯಿಂದ ಉಲ್ಲೇಖಿಸುವ” 
ಲೇಖಕನ ಹೇಳಿಕೆ ವ್ಯಂಗವೆಂಬಂತೆ ತೋರಿಬರುತ್ತದೆ. ಮುಖರ್ಜಿಯವರ ಹೇಳಿಕೆಗಳು ಭಾರತದ ಚಿಂತನೆಯಲ್ಲಿನ 
ವಿರಕ್ತ ಹಾಗೂ ಅಲೌಕಿಕ ಪ್ರವೃತ್ತಿಗಳನ್ನು ಎತ್ತಿ ಹಿಡಿಯುತ್ತಾ, ಭಾರತದ ಅನೇಕ ಶೈಕ್ಷಣಿಕ ಸಾಧನೆಗಳನ್ನು ಮತ್ತು 
ಪಾಂಡಿತ್ಯವನ್ನು ನಿರ್ಲಕ್ಷಿಸುತ್ತವೆ. ಔದರೆ "ಇದರಲ್ಲಿ ಅವರೊಬ್ಬರೇ ಅಲ್ಲ, ಪ್ರತಿಯೊಬ್ಬರು” ಸಹ ಹಾಗೆ ಉಜ್ಜಿರಿಸಲಟ್ರ 
ಮಾತುಗಳಿಂದ ಭಾರತಕ್ಕೆ ಹೇಗೆ ಉಪಯೋಗವಾಗಿದೆ ಎಂದು ಕೇಳಿಕೊಳ್ಳಬೇಕಾಗುತದೆ. ವಿವೇಕಾನಂದರು 
CoE (AoA SIE) “ಶಿಕ್ಷಣವೆಂಬುದು ಮನುಷ್ಯನಲ್ಲಿ ಸೇ ಇರುವ ಪರಿಪೂರ್ಣತೆಯ 
ಅಭಿವ್ಯಕ್ತತೆ”! ಎಂದು ಹೇಳಿರುವುದಲ್ಲದೆ ನ್ಯೂಟನ್‌ (Newton) ರವರ ಗುರುತ್ತಾಕರ್ಷಣೆಯ ಆವಿಷ್ಠಾರವು ಸೇಬಿನಿಂದ 


ಬರದೆ ನ್ಯೂಟನ್‌ರವರ ಸ್ವಂತ ಮನಸ್ಸಿನಿಂದ ಬಂದದ್ದು ಎಂದು ವಾದಿಸಿದ್ದಾರೆ. ಬೀಳುತ್ತಿರುವ ಸೇಬು ಆಳವಾಗಿ 
ಯೋಚಿಸುತ್ತಿದ್ದ ನ್ಯೂಟನ್‌ರವರ ಮನಸ್ಸಿಗೆ ಸೂಚನೆಯಂತೆ ಬಂದಿತ್ತಷ್ಟ? ಎಂದು ಹೇಳಿರುತ್ತಾರೆ. ಅದು ಅರ್ಧ 
ಸತ್ಯವಷ್ಟ; ಬರೀ ಪರಿವೀಕ್ಷಣೆಗಳು ಪರಿಕಲ್ಲನೆಗಳನ್ನು ಮತ್ತು ಸಿದ್ದಾಂತಗಳನ್ನು ಸೃಷ್ಟಿಸುವುದಿಲ್ಲ. ಸಾಮಾನ್ಯವಾಗಿ 
ಪರಿವೀಕ್ಷಣೆಗಳಿಂದ ಪ್ರಚಜೋದಿಸಲ್ಲಡುವ ಪರಿಕಲ್ಲನೆಗಳು ಆಸ್ತಿತ್ವದಲ್ಲಿರುವ ಪರಿವೀಕ್ಷಣೆಗಳೊಂದಿಗೆ ತಾಳೆ 
ಹೊಂದಬೇಕು. ಆದರೆ ದುರದೃಷ್ಟವಶಾತ್‌ ಹಲವಾರು ಭಾರತೀಯ ಲೇಖಕರು ಪರಿವೀಕ್ಷಣೆಯ ಪಾತ್ರವನ್ನು 
ಗೌಣವೆಂದು ಪರಿಗಣಿಸುತ್ತಾರೆ. ಭಾರತೀಯ ನಾಗರೀಕತೆಯು, “ಯಾವುದೇ ಸಾಮಾಜಿಕ ಬೇಡಿಕೆಗಳ ಮತ್ತು 
ಬದ್ದತೆಗಳ ಒತ್ತಡವಿಲದೆ ಮನುಷ್ಯನ ಆಂತರಿಕ ಅಗತ್ಯತೆಗಳಿಗೆ ಸ್ಪಂದಿಸುತ್ತ ಪ್ರಕೃತಿಯೊಂದಿಗಿನ ಅತಿ ಹತ್ತಿರದ 
ಸಂಬಂಧದಿಂದ ಬೆಳೆದುಬಂದ,” ಒಂದು ಅನನ್ಯ ಮೂಲವನ್ನು ಹೊಂದಿರುವುದಾಗಿ ಪರಿಗಣಿಸಲಾಗಿದೆ. 


ಭಾರತೀಯ ಶೈಕ್ಷಣಿಕ ವ್ಯವಸ್ಥೆಯನ್ನು ಏನೇ ಆಗಲಿ ಕೊಂಡಾಡಬೇಕೆಂಬ ಪ್ರವೃತ್ತಿ ಪ್ರಾಸಂಗಿಕವಾಗಿ ಪಶ್ಚಿಮದ ಬಗ್ಗೆ 
ಒಂದು ಪ್ರತಿಕೂಲದ ಮನೋಭಾವವನ್ನು ಅಳವಡಿಸಿಕೊಳ್ಳುತ್ತದೆ. ಕಲಾ ಇತಿಹಾಸಕಾರರಾದ ಆನಂದ ಕುಮಾರಸ್ವಾಮಿ 


(Ananda Coomaraswamy) ಕುಶಲಕರ್ಮಿಗಳನ್ನು ಹೊಗಳುತ್ತಾ, “ಅವನೊಬ್ಬ ತನ್ನ ಸ್ವಂತ ವೈಯಕ್ತಿಕ ಮನಸ್ಸಿನ 
ಕೊಂಕಾಟವನ್ನು ಅಭಿವ್ಯಕ್ತಪಡಿಸದೆ ಜಿರಂತನ ದಯ ಮತ್ತು ಎಂದೂ ಬದಲಾಗದ ನಿಯಮಗಳ 
ಆದರ್ಶಗಳನ್ನು ಅಭಿವ್ಯಕ್ತಪಡಿಸುವ ವಿಶ್ವದ ಒಂದು ಭಾಗವೆಂದು ತನ್ನನ್ನು `ಪರಿಗಣಿಸುತ್ತಾನೆ.... ಹಳೇ ಸಂಪ್ರದಾಯಿಯ 
ಹೂರ್ವದ ಲಿ "ತಮ್ಮ ಸ್ಪಂತ ಕಲ್ಪನೆಗಳನ್ನು ಪಿನಸರಯ ಚಿತ್ರಬಿಡಿಸುವವರ' ಬಗ್ಗೆ ತಾತ್ಸಾರದಿಂದ 
ಮಾತನಾಡುತ್ತಾನೆ, ಮತ್ತು ಅವನ ಈ ಅಭಿಪ್ರಾಯವನ್ನು ಸಮರ್ಥಿಸಲು ಅನೇಕ ಕಾರಣಗಳಿವೆ” ಎಂದು ಹೇಳುತ್ತಾರೆ. 


ಪಿ.ಕೆ.ಮುಖೋಪಾಧ್ಯಾಯ (P.K.Mukhopadhyay)”ರವರು ಬಹುಶಃ ಎಡ್ಡರ್ಡ್‌ ಸಯೀದ್‌ (Edward Said) 


ಪುಸ್ತಕ “Oientalism(uರಿಯೆಂಟಲಿಸಂ)”3 ನಿಂದ ಪ್ರಭಾವಿತರಾಗಿ, "ಪಶ್ಚಿಮವು ಪಾಶ್ಸಾತ್ಯ RS 
ಮತ್ತು ಭಾರತೀಯ ಕೀಳರಿಮೆಯನ್ನು ಒಪ್ಪಿಕೊಳ್ಳುವಂತಹ ಒಂದು ಭಾರತೀಯ ಮನೋಸ್ಥಿಶಿಯನ್ನು ಸ ಸೃಷ್ಟಿ ಮಾಡಿದೆ; 
ಭಾರತೀಯರು ಇದರಿಂದ ಮುಕರಾಗಬೇಕೆಂದು. ಹೇಳುತ್ತಾರೆ. ಹತ್ತಿರದ ಪೂರ್ವ ದೇಶಗಳಲ್ಲಿನ ಬೆಳವಣಿಗೆಗಳಿಗೆ 
ಸಂಬಂಧಿಸಿದಂತೆ ಇರುವ ಸಯೀದ್‌ರವರ ಪುಸ್ತಕದ ಅರ್ಹತೆಗಳೇವೇ ಇದ್ದರು ಸಹ ಭಾರತಕ್ಕೆ ಅವರ ಪ್ರಬಂಧದ 
ಪ್ರಾಸಂಗಿಕ ಅನ್ವಯಿಕೆಯು ತೃಪ್ತಿಕರವಾಗಿಲ್ಲ. ಮೆಕೋಲೆಯವರಂತಹ ಇಂಗ್ಲಿಷ್‌ ಜನರು ಶಿಕ್ಷಣವನ್ನು ಆಧುನೀಕರಿಸಿ 
ಅಭ ವಾಸ್ತವಾಂಶ ಆಧಾರಿತವನ್ನಾಗಿ ಮತ್ತು ಐತಿಹಾಸಕವಾಗಿ ಮಾಡಿದರೆ (ವಿಶಿಷ್ಟವಾಗಿ ನೈಸರ್ಗಿಕ ವಿಜ್ಞಾಧಕ್ಕೆ 

ಶ್ರಸವನ್ನು ಕೊಟ್ಟರು), ಸಾಂಪ್ರದಾಯಿಕ ಶಿಕ್ಷಣವು ಶಾಸ್ತಾಂಧತೆಯನ್ನು ಬಲಪಡಿಸಿ, ಸಂಶೋಧನೆಗೆ ಪ್ರೋತ್ಸಾಹ 
ಸ ಬ ಭಾರತವು ಯುಗಾಂತರಗಳಿಂದಲೂ ಬದಶಾಗದಿರುವ "ದೇಶವೆಂದು ಒಂದು ತಪ್ಪು ಕಲ್ಪನೆಯನ್ನು 
ನೀಡಿತು. ವಿವೇಕಾನಂದರು: “ಕೆಲವು ದೇಶಗಳಲ್ಲಿ, ಶಿಕ್ಷಕರು ತಮಗೆ ಸೇರಬೇಕಾದ 5 ಡಾಲರ್‌ಗಳನ್ನು ನಿರೀಕ್ಷಿಸುತ್ತಾ 
ಕೇವಲ ಉಪನ್ಯಾಸಕರಾದರೆ, ಕಲಿಯುವ ವಿದ್ಯಾರ್ಥಿ ಶಿಕ್ಷಕರ ಮಾತುಗಳನ್ನು ತನ್ನ ತಲೆಯಲ್ಲಿ ತುಂಬಿಕೊಳ್ಳುವುದನ್ನು 
ನಿರೀಕ್ಷಿಸುತ್ತಾನೆ ಮತ್ತು ಈ ನಿರೀಕ್ಷೆಗಳು ಪೂರೈಕೆಯಾದನಂತರ ಪ್ರತಿಯೊಬ್ಬರೂ ತಮ್ಮದೇ ಆದ ದಾರಿಯನ್ನು 
ಹಿಡಿಯುತ್ತಾರೆ” ಎಂದು ವಿಷಾದ ವ್ಯಕ್ತಪಡಿಸಿದರು. 


ಭಾರತದ ಶೈಕ್ಷಣಿಕ ವ್ಯವಸ್ಥೆಯ ಗುಣಲಕ್ಷಣವಾದ ಗುರು ಮತ್ತು ಶಿಷ್ಠರ ನಡುವಿನ ಹತ್ತಿರದ ನಂಟನ್ನು ಪಾಶ್ಚಾತ್ಯ 
ಶೈಕ್ಷಣಿಕ ವ್ಯವಸ್ಥೆಯು ಹೊಂದಿರುವುದಿಲ್ಲ. ಆದರೆ ಗುರು ಮತ್ತು ಶಿಷ್ಠನ ಪರಸ್ಪರ ಸ್ಪಾತಂತ್ರ ವನ್ನು ಲಕ್ಷ್ಯ ಮಾಡದ 
ಪಾಂಡಿತ್ಯದ ಅರ್ಥವಿಲ್ಲದ ಶಬ್ದಗಳೊಂದಿಗೆ ಸಮೀಕರಿಸುವುದು ನ್ಯಾಯಯುತವಲ್ಲ; ಕೆಲವೊಮ್ಮೆ ಮನಸಿಲ್ಲದ 
ಬೋಧನೆಯು ನಿಶ್ಚಿತವಾಗಿ ಪಾಶ್ಚಾತ್ಯ ಶಿಕ್ಷಣಕ್ಕೆ ಸೀಮಿತವಾಗಿಲ್ಲ. ನಾವು ಭಾರತೀಯ ವೈದಿಕೀಯ ಸಂಪ್ರದಾಯದ 
ಪ್ರಾಚೀನ ವೇದ ಪಾಠಗಳನ್ನು pS (ವೇದ ಪಾತಕಾಸ್‌) ಉದಾಹರಣೆಯಾಗಿ ಕೊಡಬೇಕಾದ 
ಅಗತ್ಯವೇ ಬರುವುದಿಲ್ಲ ಏಕೆಂದರೆ ಕಳದ ಹಲವಾರು ಶತಮಾನಗಳಿಂದ ಭಾರತದಲ್ಲಿ ಸ್ಥಗಿತಗೊಂಡ ವಿಜ್ಞಾನದ 
ಬೆಳವಣಿಗೆ (ಮತ್ತು ಪ್ರಸಕ್ತ ಶಾಲಾ ವ್ಯವಸ್ಥೆಯ ಅಂಶಗಳು ಸಹ) ನಮಗೆ ಯಥೇಚ್ಛ ಉದಾಹರಣೆಗಳನ್ನು 
ಒದಗಿಸುತ್ತವೆ. ಮುಖರ್ಜಿಯವರ ಶಾಲೆಗಳ ಬಗೆಗಿನ ಉಲ್ಲೇಖನವು: “ಈ ಶಾಲೆಗಳಲ್ಲಿ ಅನುಸರಿಸಿದ ಬೋಧನಾ 
ವಿಧಾನಗಳು ಸಾಮಾನ್ಯವಾಗಿ ಆಧುನಿಕ ಶಾಲೆಗಳಲ್ಲಿ ಕಂಡು ಬರುವ ಶಿಕ್ಷಣ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಲ್ಲಿ 
ಕಲಿಯುವ ಆಸಕ್ತಿಯನ್ನೇ ಹೊಸಕಿ ಹಾಕಿಬಿಡುವ ಯಾಂತ್ರಿಕ ಆತ್ಮಶೂನ್ಯ ಮತ್ತು ಹೊರೆಯಾಗಿರುವ 
ಶಾಲೆಗಳಾಗಿರಲಿಲ್ಲ*” ಎಂದು ಹೇಳಿರುವುದು ಬಹುಶಃ ಸಮಕಾಲೀನ ಶಾಲೆಗಳನ್ನು ಹಳೆಯ ಬ್ರಾಹ್ಮಣ 
ಸಾಂಪ್ರಾದಾಯಿಕ ಶಾಲೆಗಳೊಂದಿಗೆ ಹೋಲಿಸಿ ಹೇಳಿದಂತೆ ಕಂಡು ಬರುತ್ತದೆ. ಇದಕ್ಕೆ ವ್ಯತಿರಿಕ್ತವಾಗಿ: “ಶಿಷ್ಯನು 


ಗುರುವಿನ ಆಂತರಿಕ ವಿಧಾನ, ಅವರ ದಕ್ಷತೆಯ ರಹಸ್ಯ, ಅವರ ಕಾರ್ಯ ಮತ್ತು ಜೀವನದ ಸ್ಪೂರ್ತಿಯನ್ನು 
ಮೈಗೂಡಿಸಿಕೊಳ್ಳಬೇಕು, ಆದರೆ ಇವುಗಳು ಅತ್ಯಂತ ಸೂಕ್ಷ, ವಿಚಾರಗಳಾಗಿದ್ದು ಅವುಗಳನ್ನು 
ಹೇಳಿಕೊಡಲಾಗುವುದಿಲ್ಲ”3' ಎಂದು ಅವರು ಗುರುಕುಲದಲ್ಲಿನ ಶಿಕ್ಷಣವನ್ನು ಹೊಗಳುತ್ತಾರೆ. 


ತಮ್ಮಗೆ ಸರಿಸಾಟಿಯಿಲ್ಲದ ವಿ.ಆರ್‌.ಮಾಧವನ್‌ (೪.R.Madhavan)ರವರು ತಮಿಳು ವೈದ್ಯಕೀಯ 
ಸಂಪ್ರದಾಯವನ್ನು ವೈಭವೀಕರಿಸುವ ಪ್ರಯತ್ನದ ಸಲುವಾಗಿ, ಪಾಶ್ಚಿಮಾತ್ಯ ವೈದ್ಯಕೀಯ ವಿಜ್ಞಾನವನ್ನು ತೀವವಾಗಿ 
ಟೀಕಿಸಿದರು. ಅವರು, “ನಿಜವಾದ ವಿಜ್ಞಾನವೆಂದು ಅವರು ಕಲ್ಲಿಸಿಕೊಳ್ಳುವ ಆಧುನಿಕ ಪಾಶ್ಚಾತ್ಯ ವೈದ್ಯಕೀಯ ಕಲೆಯು 
ಅವರ ಊಹಾಪೋಹ ಮತ್ತು ಕಲ್ಪಿಸಿಕೊಳ್ಳಲಾದ ಮತ್ತು ಹಲವಾರು ಆಕರಗಳಿಂದ ಸಂಗ್ರಹಿಸಲಾದ ಜ್ಞಾನದ ಅವಶಿಷ್ಟ 
ಭಾಗಗಳ ಮೇಲೆ ಆಧಾರಿತದ್ದಾಗಿರುತ್ತದೆ; ಆದ್ದರಿಂದ ಅಧುನಿಕ ವಿಜ್ಞಾನಕ್ಕೆ ಹೆಚ್ಚಿನದಾಗಿ ತಿಳಿದಿರುವುದು ವಿದ್ಯುನ್ಮಾನ 
ಶಾಸ್ತ್ರ (€lectronics) ಮತ್ತು ಇತರ ಆಧುನಿಕ ಆವಿಷ್ಠರಣೆಗಳಿಗೆ ಸಂಬಂಧಿಸಿದಂತಹ ಮೆಲ್ಲೋಟದ ಜ್ಞಾನ”! ಎಂದು 
ಟೀಕಿಸಿದರು. 


ಅನುವಾದ: 
ಪರಿಶೀಲನೆ: 


Footnotes 
1. A.S.Altekar, Education in Ancient India, 6th ed., Benares 1965, p.43. 


2. Altekar, ibid., p.39 with reference to Subhasita-ratna-bhandara 41.7; also Ram Gopal, India of Vedic 
Kalpasutras, Delhi 1959, p. 126. 


3. Altekar, ibid., p.46; cf. below pp. 197-199. 


4. Altekar (ಆಲ್ಪೇಕರ್‌), ಅದೇ. ಪುಟ.38. ಅವರು ವೃತಿರಿಕವಾದ ಮಾರ್ಗವನ್ನು ಬಳಸಿ ಅವರ ಅಭಿಪ್ರಾಯದಲ್ಲಿ ಮಹಿಳೆಯು 
ವೇದಾಧ್ಯಯನಕ್ಕೆ ಮತ್ತು ದೀಕ್ಷೆ ಪಡೆಯುವ ಹಕ್ಕನ್ನು ಏಕೆ ಕಳೆದುಕೊಳ್ಳಬೇಕಾಯಿತೆಂಬುದನ್ನು ವಿವರಿಸಿಸುತ್ತಾರೆ: ಬಾಲ್ಯ ವಿವಾಹಗಳಿಂದಾಗಿ 
ಓರ್ವ ಹುಡುಗಿಯು ವೇದಾಧ್ಯಯನಕ್ಕೆಂದು ಮುಡುಪಿಡಲಾಗಬೇಕಾದ ಸಮಯವು ಸೀಮಿತಗೊಳ್ಳುವ ಕಾರಣ ಅವರು ಸಮರ್ಥ 
ವಿದ್ಧಾಂಸರಾಗುವುದು ಸಾಧ್ಯವಾಗುವುದಿಲ್ಲ ಮತ್ತು “ವೇದಾಧ್ಯಯನಗಳನ್ನು ಹವ್ಯಾಸವಾಗಿ ಮಾಡುವುದು ನಿಷ್ಟಯೋಜಕವಷ್ಟೆ ಅಲ್ಲದೆ ಅದು 
ಅಪಾಯಕಾರಿ”ಯೆಂದು (ಅದೇ, ಪುಟ.217)ಸಹ ಪರಿಗಣಿಸಲಾಗಿತ್ತು. 


5. M. Srinivasa Aiyangar’s (ao ಶೀನಿವಾಸ ಅಯ್ಯಂಗಾರ)ರ ಪರೋಕ್ಷ ಪ್ರಸ್ತಾಪದಂತೆ (ಪಠ್ಯದ ಉಲ್ಲೇಖವಿಲ್ಲದೆ) ಪಾಂಡಿಯ 
ರಾಜ್ಯದ ರಾಣಿಯೊಬ್ಬಳು ಕವಿಯ ಕೋಪವನ್ನು ಶಮನ ಮಾಡಲು ಪುರುಷವೇಷಿಯಾಗಿ ರಾತ್ರಿಯಿಡಿ ಅವನ ಪಲ್ಲಕಿಯನ್ನು ಹೊತ್ತಳಂತೆ 
(Tamil Studies (ತಮಿಳು ಅಧ್ಯಯನಗಳು), ಮದ್ರಸ್‌ 1914, ಪುನರ್‌ ಮುದ್ರಣ. ನವ ದೆಹಲಿ 1982. ಪುಟ. 260). ಇದನ್ನೇ 


S.Gurumurthy (wಸ್‌.ಗುರುಮೂರ್ತಿ)ಯವರು ಪುನರುಚ್ಛೆರಿಸಿ ಸ್ವಾರಸ್ಯಕರವಾಗಿ, Education in South India (ದಕ್ಷಿಣ ಭಾರತದಲ್ಲಿ 
ಶಿಕ್ಷಣ), ಮದ್ರಾಸ್‌ 1979. ಪುಟ. 153 ರಲ್ಲಿ: ಕವಿಗಳಿಗೆ ರಾಜರು ಸಹ ಪಲ್ಲಕ್ಕಿ ಹೊರುತ್ತಿದ್ದರು! ಎಂದು ಮಾಡಿದರು. 


6. Altekar, ibid., p. 177. 


7. R.K.Mookerji, Ancient Indian Education, p.102. 


8. ChU V 11.5 na me steno janapade...nanahitagnir navidvan; cf. also Ramayanal 6.8 and 12-14. 
9. Mookerji, ibid., p.274. 


10. ChU VI 1,1 na vai somyasmat-kulino ‘nanucya brahma-bandhur iva bhavati. 
The Mahabhasya vol.1 p.411,16f. quotes a stanza: 


tapah srutam ca yonis cety etad brahmana-karakam/ 
tapah-srutabhyam yo hino jati-brahmana eva sah {/ 


“ನಿಷ್ಣುರತೆ, ಕಲಿಕೆ ಮತ್ತು ಹುಟ್ಟು - ಇವುಗಳು ಒಬ್ಬನನ್ನು ಬ್ರಾಹ್ಮ್ಗಣನನ್ನಾಗಿಸುತ್ತದೆ; ಕಲಿಕೆ ಮತ್ತು ನಿಷ್ಠುರತೆ ಇಲ್ಲದವನು ಕೇವಲ 
ಹುಟ್ಟಿನಿಂದ/ಜಾತಿಯಿಂದ ಬ್ರಾಹ್ಮಣನಾಗಿರುತ್ತಾನೆ.” 


11.ನಂತರದಲ್ಲಿ ಖManu(ಮನು)1-168ನೆ ಶ್ಲೋಕ ವೇದವನ್ನು ಅಧ್ಯಯನ ಮಾಡದೇ ಇನ್ನಿತರ ಕಾರ್ಯಗಳಲ್ಲಿ ತೊಡಗುವ ದ್ವಿಜನನ್ನು 
ಖಂಡಿಸುತ್ತಾ ಅಂತಹವನು ತನ್ನ ಜೀವಿತಾವಧಿಯಲ್ಲೇ ಶೂದನಾಗುವನೆಂದು ನಂತರದಲ್ಲಿ ಅವನ ಸಂತಾನಗಳು ಶೂದರಾಗುವರೆಂದು 
ತೆಗೆಳುತಾನೆ. 


12. Mookerji, ibid., p.277. 

13. Mookerji, ibid., p. 100; Altekar, Education, p. 121. 
14. Altekar, ibid., p. 171. 

15. Altekar, ibid. p. 164. 


16. C.Kunhan Raja, Some Aspects of Education in Ancient India, Madras 1950, pp.105f. 


17. C.W.M.Hart, in: Education and Culture, ed. George D.Spindler, New York 1963, pp.410-415. 


18. S.C.Sarkar, The Story of Education for All, Calcutta 1960, p. 228. A stanza attributed to Narada in 
Smrticandrika I p. 52 calls reliance on books one of the six obstacles to knowledge (Kane, HoDh vol.2 
p.349). 


19. Mookerji, Education, p. xxii; cf. also p.366. 
20. Mookerji, ibid., p.ii. 


21. The Complete Works of Swami Vivekananda, 10th. Calcutta 1972, vol. IV p. 358;cf. also the remark 
quoted p.314 fn.5 below. 


22. The Complete Works of Swami Vivekananda, Mayavati 1946, vol. I (“‘Karmayoga”), p.26. 

23. S.C.Sarkar, The Story, p.227. 

24. A.K.Coomaraswamy, The Indian Craftsman, London 1909, p.75. Elsewhere he concedes, though, that 
“too conclusive reliance on traditional practice has led to mental stagnation which deprives Indian art of its 


former vitality” (Medieval Sinhalese Art, 2"ed., New York 1956, p.ix). 


25. P.K.Mukhopadhyay, in: D.P.Chattopadhyaya, Ravinder Kumar (editors), Language, Logic and Science 
in India, New Delhi 1995, pp. 13-18. 


26. Edward Said, Orientalism, New York 1978. 


27. S.C.Sarkar, ibid., p.212; his opinion echoes that of A.K.Coomaraswamy, The Indian Craftsman, 
London 1909, pp.84-86. 


28. “ಈ ಹತ್ತಿರದ ಸಂಬಂಧಗಳು ವಿದ್ಯಾರ್ಥಿಯ ಮೊದಲ ಹೆಜ್ಜೆಯನ್ನೇ ಕುಂಠಿತಗೊಳಿಸಬಹುದು ಅಥವಾ ಅವನ ಮೇಲೆ 
ಗುರುವಿನ ಕೆಟ್ಟ ನಕ್ಷತ್ರಗಳ ವಿಲಕ್ಷಣತೆಗಳು ಪಭಾವಿಸಬಹುದು. ವಿದ್ಯಾರ್ಥಿಗಳು ಬೇರೆ ಬೇರೆ ಶಿಕ್ಷಕರಿಂದ ವಿವಿಧ ವಿಷಯಗಳನ್ನು ಕಲಿತು 


ಅವುಗಳನ್ನು ಸಮಗವಾಗಿ ನೋಡುವುದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಬಿಡಲಾದ ಶಾಸ್ತ್ರೀಯ ಮಾದರಿಯಿಂದ ಕವಲೊಡೆದ Sant 


Augustine (ಸಂತ ಅಗಸ್ಟೀನ್‌) ಮತ್ತು ಅವನ ನಂತರದವರಿಂದ ಸ್ಥಾಪಿಸಲ್ಪಟ್ಟ ಆರಂಭಿಕ ಕಿಶ್ಚಿಯನ್‌ ಶಾಲೆಗಳು cಂಗಭicts (ಕನ್ನಿಕ್ಷಸ್‌) 
ಎಲ್ಲಾ ವಿಷಯಗಳನ್ನು ಒಂದೇ ಸ್ಥಳದಲ್ಲಿ ಸಮಗ್ರವಾದ ರೀತಿಯಲ್ಲಿ ಕಲಿಸುತ್ತಿದ್ದವು. ಆರಂಭಿಕ ಕಿಶ್ಚಿಯನ್‌ ಧರ್ಮ ಮತಾಂತರದ 


ಗುರಿಯನ್ನು ಹೊಂದಿತ್ತು. ಅದು “ಮನದಾಳವನ್ನು ಪ್ರಭಾವಿಸುವ” ಚಳುವಳಿಯಾಗಿತ್ತ; Emile Durkheim (ಮೀಲ್‌ 
ದುರ್ಪ್ರೈವ್‌), The Evolution of Educational Thought (ಶೈಕ್ಷಣಿಕ ಚಿಂತನೆಯ ವಿಕಾಸ), ಅನುವಾದ. Peter Collins 
(ಪೀಟರ್‌ ಕಾಲಿನ್ಸ್‌), ಲಂಡನ್‌ 1977, ಪುಟ. 23-26, 29. 


29. Mookerji, Education., p.507. 


30. Ibid., p.X XVI. 


31. V.R.Madhavan, in S.V.Subramanian, V.R.Madhavan (editors), Heritage of the Tamils Education and 
Vocation, Madras 1986, p.222. 


